ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 

: 404 

: ಶ್ರೀ ರಘುನಾಥ ರಾವ್‌ ಮಲ್ವಾಪೂರೆ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 06-03-2020 
CE ಉತ್ತರ 
3 
ಅ [ಬೀದರ್‌ನಿಂದ ಹೈದರಾಬಾದ್‌ ಬೀದರ್‌ನಿಂದ ಕ್ಯಾವರಾದಾದ್‌ ಮಾರ್ಗವಾಗಿ `'ಚೆಂಗಳೂರಿಗೆ ಪ್ರಕ ದಿನ ಒಟ್ಟು 
ಮಾರ್ಗವಾಗಿ ಬೆಂಗಳೂರಿಗೆ 5 ವಾಹನಗಳು ಕಾರ್ಯಾಚರಣೆಯಲ್ಲಿರುತ್ತವೆ. ವಿವರಗಳು ಈ ಕೆಳಗಿನಂತಿರುತ್ತವೆ. 
ಒಟ್ಟು ಎಷ್ಟು ಬಸ್ಸುಗಳು [3 ಘಟಕ | ಅನುಸೂಚಿ ಮಾರ್ಗ ವಾಹನದ | ನಿರ್ಗಮನ 
ಸಂಚರಿಸುತ್ತಿವೆ; (ಬಸ್ಸುಗಳ ಸಂ | ಸಂಖ್ಯೆ ಮಂದ ಸ ವಕ ಮಾದರಿ ಸಮಯ 
ವಿವರ ನಿಡುವುದು ನಾ A 
ಪತಾ 1 | ಬೀದರ-1| 5/16 | ಬೀದರ | ಬೆಂಗಳೂರು | ಕೌನ್‌ | 30 
ಸ್ಲೀಪರ್‌ 
2 | ಬೀದರ-। | 178/179 | ಬೀದರ | ಬೆಂಗಳೂರು | ರಾಜಹಂಸ 18.00 
3 ಭಾಲ್ವಿ 1/2 ಭಾಲ್ಕಿ ಬೆಂಗಳೂರು ] ರಾಜಹಂಸ 16.30 
[4] ಔರಾದ | 47/48 | ಔರಾದ | ಬೆಂಗಳೂರು | ರಾಜಹಂಸ | 15.30 
ಬೆಂಗಳೂ | pS ಐರಾವತ್‌ 
5 ರು | 158159 | ಬೀದರ | ಬೆಂಗಳೂರು ಮಲ್ಲಿ ಎಕ್ಸಲ್‌ 17.00 
ಆ | ಬೀದರ್‌ನಿಂದ ಬೆಂಗಳೂರಿಗೆ ಬೀದರ್‌-ಬೆಂಗಳೂರು ಮಾರ್ಗದಲ್ಲಿ (ಹೈದರಾಬಾದ್‌ ನಗರದ ಬಸ್‌ 
(ಹೈದರಾಬಾದ್‌ ನಗರದ ಬಸ್‌ | ನಿಲ್ದಾಣಕ್ಕೆ ಹೋಗದೆ) ನೇರವಾಗಿ ಹೈದರಾಬಾದ್‌ ರಿಂಗ್‌ ರಸ್ತೆಯ ಮೂಲಕವೇ ಜುಲೈ- 
ನಿಲ್ದಾಣಕ್ಕೆ ಹೋಗದೆ) | 2012ರಿಂದ ನವೆಂಬರ್‌-2012ರ ಅವಧಿಯಲ್ಲಿ ಪ್ರತಿ ದಿನ ಒಂದು ಎಸಿ ಕರೋನಾ 
ನೇರವಾಗಿ ಹೈದರಾಬಾದ್‌ ಸ್ಲೀಪರ್‌ ಸಾರಿಗೆ ಕಾರ್ಯಾಚರಣೆಯಲ್ಲಿತ್ತು ಆದರೆ, ಆ ಅವಧಿಯಲ್ಲಿ ಸದರಿ ಸಾರಿಗೆಗೆ 
ರಿಂಗ್‌ ರಸ್ತೆಯ ಮೂಲಕವೇ | ಪ್ರತಿ ಕಿ.ಮೀ.ಗೆ ರೂ.35.00ರಷ್ಟು ಸರಾಸರಿ ವೆಚ್ಚವಾಗಿದ್ದು, ಅದಕ್ಕೆ ಪ್ರತಿಯಾಗಿ ಸಾರಿಗೆ 
ಹೋಗಲು ಹೊಸದಾಗಿ | ಆದಾಯ ಪ್ರತಿ ಕಿ.ಮೀ.ಗೆ ಕೇವಲ ರೂ.2100ರಷ್ಟು ಮಾತ್ರ ಬಂದಿರುತ್ತದೆ. ಸರಾಸರಿ 


ಎ.ಸಿ.ಫ್ಲೀಪರ್‌ ಕೋಜ್‌ ಬಸ್‌ 
ಓಡಿಸಿದಲ್ಲಿ ಬೀದರ್‌ ಜನರಿಗೆ 
ಬೆಂಗಳೂರಿಗೆ ಸರಿಯಾದ 


ಬರಲು ಅನುಕೂಲವಾಗುತ್ತದೆ. 
ಈ ಅನುಕೂಲ ಮಾಡಿಕೊಡಲು 


ಸರ್ಕಾರವು ಯಾವ ಕ್ರಮ 
ಕೈಗೊಳ್ಳುವುದು? (ಮಾಹಿತಿ 
ನೀಡುವುದು) 


ಸಮಯಕ್ಕೆ ಹೋಗಲು ಮತ್ತು 


ರೂ.14.00ರಷ್ಟು ಪ್ರತಿ ಕಿ.ಮೀ.ಗೆ ನಷ್ಟ ಉಂಟಾಗಿದ್ದರಿಂದ, ಸದರಿ ಸಾರಿಗೆಯನ್ನು 
ಸ್ಥಗಿತಗೊಳಿಸಲಾಗಿದೆ. 


ಪ್ರಸ್ತುತ ಬೀದರ್‌-ಬೆಂಗಳೂರು ನಾನ್‌ ಎಸಿ ಸಾರಿಗೆಗೆ ಹೈದರಾಬಾದ್‌ ಬಸ್‌ 
ನಿಲ್ದಾಣದಿಂದ ಬೆಂಗಳೂರಿನವರೆಗೆ ವಾರಾಂತ್ಯ ದಿನಗಳಲ್ಲಿ ಸರಾಸರಿ 24 ಜನ 
ಪ್ರಯಾಣಿಕರು ಹಾಗೂ ಉಳಿದ ದಿನಗಳಲ್ಲಿ ಸರಾಸರಿ 12ರಿಂದ 15 ಜನ ಪ್ರಯಾಣಿಕರು 
ಪ್ರಯಾಣಿಸುತ್ತಿದ್ದಾರೆ. ಬೀದರ್‌ ಬಸ್‌ ನಿಲ್ದಾಣದಿಂದ ಬೆಂಗಳೂರಿಗೆ ವಾರಾಂತ್ಯ 
ದಿನಗಳಲ್ಲಿ ಸರಾಸರಿ 4 ರಿಂದ 5 ಜನ ಪ್ರಯಾಣಿಕರು ಹಾಗೂ ಉಳಿದ ದಿನಗಳಲ್ಲಿ 
ಸರಾಸರಿ 2 ರಿಂದ 3 ಜನ ಪ್ರಯಾಣಿಕರು ಮಾತ್ರ ಪ್ರಯಾಣಿಸುತ್ತಿದ್ದಾರೆ. ಬೀದರ್‌ನಿಂದ 
ನೇರವಾಗಿ (ಹೈದರಾಬಾದ್‌ ನಗರದ ಬಸ್‌ ನಿಲ್ದಾಣಕ್ಕೆ ಹೋಗದೆ) ಬೆಂಗಳೂರಿಗೆ 
ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿರುತ್ತದೆ. ಆದ್ದರಿಂದ, ಹೈದರಾಬಾದ್‌ 
ನಗರದ ಬಸ್‌ ನಿಲ್ದಾಣದ ಮುಖಾಂತರವೇ ಮೇಲ್ಕಂಡ ಸಾರಿಗೆಗಳನ್ನು 
ಕಾರ್ಯಾಚರಿಸಲಾಗುತ್ತಿದೆ. 


ಎಸಿ ಸ್ಲೀಪರ್‌ ಸಾರಿಗೆಯನ್ನು ಸದರಿ ಮಾರ್ಗದಲ್ಲಿ ಹೈದರಾಬಾದ್‌ ನಗರದ ಬಸ್‌ 
ನಿಲ್ದಾಣಕ್ಕೆ ಹೋಗದೆ, ನೇರವಾಗಿ ಹೈದರಾಬಾದ್‌ ರಿಂಗ್‌ ರಸ್ನೆಯ ಮೂಲಕ 
ಹೊಸದಾಗಿ ಕಾರ್ಯಾಚರಣೆ ಮಾಡುವುದು ಸಂಸ್ಥೆಯ ಆರ್ಥಿಕ ಹಿತದೃಷ್ಟಿಯಿಂದ 
ಸೂಕ್ತವಾಗಿರುವುದಿಲ್ಲ. pe 


ಸಂಖ್ಯೆ: ಟಿಡಿ 44 ಟಿಸಿಕ್ಕೂ 2020 


— 
(ಲಕ್ಷ ಟೌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


